ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 151201832) 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಅರುಣ ಶಹಾಪುರಥಘಿಕ್ಷಕರ ಕ್ಲೇತು 
ಉತ್ತರಿಸುವ ದಿನಾಂಕ : 22.03.2021 » 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು 
ಪ್ರ. ಪ್ರಶ್ನೆ ಉತ್ತರ 
ಸಂ. ; 


— ಷಿ 
ಅನುದಾನಿತ ಪ್ರಾಥಮಿಕ, ಪೌಢ 


ಹಾಗೂ ಪದವಿ ಪೂರ್ವ ಶಾಲಾ 


ಕಾಲೇಜುಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಬೋಧಕ ಹಾಗೂ 
ಬೋಧಕೇತರ : ಸಿಬ್ಬಂದಿಗಳಿಗೆ 
ನೀಡಲಾಗುತ್ತಿರುವ ಸೇವಾ 


ಸೌಲಭ್ಯಗಳೇನು(ಬಿವರಗಳನ್ನು 
ಒದಗಿಸುವುದು) 


[ಅನುದಾನಿತ ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಪದವಿ | 


ಪೂರ್ವ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಜೋಧಕ/ಬೋಧಕೇತರರ ನೌಕರರಿಗೆ ಕರ್ನಾಟಕ ಶಿಕ್ಷಣ 
ಕಾಯ್ಗ್ದೆಯನ್ನಯ ಸೇವಾ ಸೌಲಭ್ಯಗಳನ್ನು ಈ 
ಕೆಳಕಂಡಂತೆ ನೀಡಲಾಗುತ್ತಿದೆ. 


1. ರಾಜ್ಯ ಸರ್ಕಾರಿ ನೌಕರರುಗಳಿಗೆ ವೇತನ | 
ಆಯೋಗವು ಕಾಲಕಾಲಕ್ಕೆ ಪರಿಷ್ಕರಿಸಿ ನೀಡುವ. 
ಪೇತನ ಸೌಲಭ್ಯವನ್ನು ಅನುದಾನಿತ 
ಬೋಧಕ/ಬೋಧಕೇತರರ ಮೌಕರರಿಗೆ 
ನೀಡಲಾಗುತ್ತಿದೆ. 

2 ಕಾಲ: ಕಾಲಕ್ಕೆ ಸರ್ಕಾರಿ ನೌಕರರುಗಳಿಗೆ 
ನೀಡಲಾಗುವ ತುಟ್ಕೆಭತ್ಯ್ತೆ ಸೌಲಭ್ಯವನ್ನು 
ಅನುದಾನಿತ ಶಾಲಾ ನೌಕರರುಗಳಿಗೂ 
ನೀಡಲಾಗುತ್ತಿದೆ. 

3. ವಾರ್ಷಿಕ ಬಡ್ತಿ ಸೌಲಭ್ಯವನ್ನು ನೀಡಲಾಗುತ್ತಿದೆ. 
ಹಾಗೂ ಮನೆ ಬಾಡಿಗೆ ಭತ್ಯೆ ನೀಡಲಾಗುತ್ತಿದೆ. 

4. ದಿನಾಂಕ:01.04.2006ರ ಪೂರ್ವದಲ್ಲಿ 
ನೇಮಕಗೊಂಡ ಅನುದಾನಿತ ಶಾಲಾ 
ಸಿಬ್ಬಂದಿಗಳಿಗೆ ಹಳೆ ಪಿಂಚಣಿ ಸೌಲಭ್ಯವನ್ನು 
ನೀಡಲಾಗುತ್ತಿದೆ. 

5, ಬೋಧಕ ಬೋಧಕೇತರ ನೌಕರರಿಗೆ 
ರಜಿ/ನಗಧೀಕರಣ ಸೌಲಭ್ಯವನ್ನು ಸಹ 
ನೀಡಲಾಗುತ್ತಿದೆ. ¢ 

6. ಸರ್ಕಾರಿ ನೌಕರರಿಗೆ ನೀಡುವಂತೆ 1 ವರ್ಷದ 
ಕಾಲಮಿತಿ ಬಡಿತ 15 ವರ್ಷದ 
ಸ್ವಯಂಚಾಲಿತ ಬಡಿ, 20/25/80ವರ್ಷಗಳ 
ಹೆಚ್ಚುವರಿ ವೇತನ ಬಡ್ತಿಯನ್ನು 
ನೀಡಲಾಗುತ್ತಿದೆ. 

7. ಶಿಕ್ಷಣ ಕಾಯಿದೆ ಹಾಗೂ ಮೀಸಲಾತಿ 
ನಿಯಮಗಳನ್ವಯ ಅರ್ಹ ಶಿಕ್ಷಕರಿಗೆ ಮುಖ್ಯ ' 
ಶಿಕ್ಷಕರಾಗಿ ಹಾಗೂ ಡಿ-ಗ್ರೂುಪ್‌ ನೌಕರರಿಗೆ 
ದ್ವಿತೀಯ ದರ್ಜೆ ಸಹಾಯಕರಾಗಿ ಬಡ್ತಿ 
ನೀಡಲಾಗುತ್ತಿದೆ. 


ಈ ಸಿಬ್ಬಂದಿ ವರ್ಗದವರನ್ನು 
ಎನ್‌.ಪಿ.ಎಸ್‌, ಯೋಜನೆಯಡಿ ತರುವ 
ಕುರಿತು ಸರ್ಕಾರದ ನಿಲುವೇನು; 


ಈ ಪ್ರಕ್ರಿಯೆಯು ಯಾವ ಹಂತದಲ್ಲಿದೆ; 


ಇದರಡಿ ತರುವ ಕುರಿತು ಇರುವ| ಆದೇಶದ 
ಮಂಡಳಿಯಿಂದಲೇ ಭರಿಸಬೇಕಾಗಿದ್ದು, ಈ ಆದೆಶವನ್ನು 
ಪಾಲನೆ ಮಾಡುವಂತೆ : ಅನುದಾನ ಸಹಿತ ನೇಮಕಾತಿ 
ಆದೇಶದಲ್ಲಿ ಷರತ್ತು ವಿಧಿಸಿ ಅನುಮೋದಿಸಲಾಗುತ್ತಿದೆ. 


ಕಾನೂನು ತೊಡಕುಗಳೇನು; ಈ 
ತೊಡಕುಗಳ ವಿವಾರಣೆಗೆ ಸರ್ಕಾರದ 


ಕ್ರಮಬೇನಮು; 
ಈ ಸಿಬ್ಬಂದಿಗಳಿಗೆ ಎನ್‌.ಪಿ.ಎಸ್‌, 
ಯೋಜನೆಯನ್ನು ವಿಸ್ತರಿಸಿದಲ್ಲಿ 


ತಗಲಬಹುದಾದ ಒಟ್ಟು ವೆಚ್ಚ ಎಷ್ಟು? | 


[4 


ಸರ್ಕಾರದ ಆದೇಶ ಸಂಖ್ಯೆೇಐಫ್‌ ಡಿ (ಎಸ್‌ ಪಿ ಎಲ್‌04 
ಪಿಇಟಿ 2005 ದಿ31.03.2006ರ ಹೊಸ ಪಿಂಚಣಿ ಸೌಲಭ್ಯ 


ಕಂಡಿಕೆ-8ರ * ಪ್ರಕಾರ ಆಡಳಿತ 


ಇಪಿ 139 ಎಸ್‌ಇಎಸ್‌ 2021 


ಹ್‌ 
+ (ವಸ್‌ ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಡ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


